ಕರ್ನಾಟಕ ವಿಧಾನಸಬ್ಬೆ 


ಸರ್ಕಾರವು ವಿಶ್ವವಿಖ್ಯಾತೆ ಹೆಂಪಿ 
ಉತ್ಸವವನ್ನು ಗಂಭೀರವಾಗಿ 
ಪರಿಗಣಿಸಿದೆಯೇ 9 

2 ಹಾಗಿದ್ದಲ್ಲಿ, ಪ್ರತಿ ವರ್ಷ ನವೆಂಬರ್‌ 
ತಿಂಗಳಿನ 3, 4 ಮತ್ತು 5ರಂದು 
ಉತ್ಸವವನ್ನು ನಡೆಸುವ ಕುರಿತ 
ಘೋಷಣೆ ಮಾಡಲಾಗುವುದೇ ? 


373 

ಶ್ರೀ ಅಲ್ಲಂ ವೀರಭದ್ರಪ್ಪ 

(ವಿಧಾನಸಭಾ ಕ್ಲೇತ್ರದಿಂದ ಚುನಾಯಿತರಾದವರು) 
06.03. 2020 

ಮಾನ್ಯ ಪ್ರವಾಸೋದ್ಯಮ, ಕನ್ನಡ-ಸಂಸ್ಕೃತಿ, 
ಯುವಜನ ಸಬಲೀಕರಣ ಹಾಗೂ ಕ್ರೀಡಾ 
ಸಚಿವರು 


ಉತ್ತರ 


ಹೌದು 


ಮೈಸೂರು ದಸರಾದಂತೆಯೇ,` ಹೆಂಪಿ ಉತ್ಸವ 
ಹಾಗೂ ಬೆಂಗಳೂರು : ' ಹಬ್ಬವನ್ನು "ರಾಷ್ಟ್ರೀಯ 
ಉತ್ತವಗಳಾಗಿ ಪ ಪ್ರತಿ ವಷ ೯ ನಿಗದಿತ ದಿನಾಂಕದಲ್ಲಿ_ 
ಆಚರಿಸುವ ಅಲೋಚನೆ ಸರ್ಕಾರದ 'ಮುಂದೆ ಇದ್ದು, 
ಈ ಬಗ್ಗೆ ಸಕರಾತ್ಮಕವಾಗಿ ನಿರ್ಧರಿಸಲಾಗುವುದು. 


|5 |ಸದರಿ ಉತ್ಸವಕ್ಕೆ ಬೇಕಾದ ಹೆಚ್ಚುವರಿ 
ಅನುದಾನವನ್ನು ಉತ್ಸವ ಪ್ರತಿ ವರ್ಷ ಇಲಾಖೆಯ ಕ್ರಿಯಾ 
ಪೂರ್ವದಲ್ಲೇ ಘೋಷಿಸಲು ಕ್ರಮ | ಯೋಜನೆಯಲ್ಲಿ. ಹಂಪಿ ಉತ್ಸವ ಆಚರಣೆ 
ಕೈಗೊಳ್ಳಲಾಗುವುದೇ ? ಅನುದಾನವನ್ನು. ನಿಗದಿಪಡಿಸಲಾಗುತಿದೆ. ಆಯಾ 
4 ಸೂರು ದಸರಾ ಉತ್ಸವಕ್ಕೆ ವರ್ಷದ ಮ ಬೇಡಿಕೆಯನ್ನಾಧರಿಸಿ 
ಅನುದಾನ ಬಿಡುಗಡೆ re ಹೆಚ್ಚುವರಿ ಅನುದಾನವನ್ನು ' ಸಹ 
ಹಂಪಿ ಉತ್ಸವಕ್ಕೂ ಅನುದಾನವನ್ನು ಬಿಡುಗಡೆಗೊಳಿಸಲಾಗುತ್ತಿದೆ. 
ಘೋಷಿಸಲು ಸರ್ಕಾರ ಕಮ 
ಕೈಗೊಳ್ಳುವುದೇ 7 
ಸಂಖ್ಯೆ: ಕಸಂವಾ 09 ಕವಿಸ 2020 
(೩.ಟಿಶವಿ) 
ಪ್ರವಾಸೋದ್ಯಮ, ಕನ್ನಡ-ಸಂಸ್ಕೃತಿ ಹಾಗೂ 


ಯುವ ಸಬಲೀಕರಣ ಮತ್ತು ಕ್ರೇಡಾ ಸಚಿವರು. 


